ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 


539 

ಡಾ॥ ತೇಜಸ್ಥಿನಿ ಗೌಡ 

(ವಿಧಾನ ಸಭೆಯಿಂದ ಚುನಾಯಿತ ಎನದವರು) 
16-12-2021 


ಉತರ 
pe.) 


ಆ 


ಹರಿಯುತ್ತದೆ; 
ಕಾಲ ಕಾಲಕ್ಕೆ 


ರಾಜಕಾಲುವೆ ಹಾಗೂ ಒಳಚರಂಡಿಗಳ 


ಸಂಖ್ಯೆ ಎಷ್ಟು; ಅವುಗಳ ನೀರು ಎಲ್ಲಿಗೆ 


ಬೃಹತ್‌ ಬೆಂಗಳೊರು`ಮಹಾನಗರ ಪಾಕ್‌ ವ್ಯಾಪ್ತಿಯೆಲ್ಲಿ 
ಬೃಹತ್‌ ರಾಜಕಾಲುವೆಗಳ ಸಂಖ್ಯೆ ಮತ್ತು ಅವುಗಳ ನೀರು 
ಎಲ್ಲಿಗೆ ಹರಿಯುತ್ತದೆ ಎಂಬ ಮಾಹಿತಿಯನ್ನು ಅನುಬಂಧ 
ದಲ್ಲಿ ನೀಡಿದೆ. 


4 ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಕಸ] ಪ್‌ 
ಬಂಗಳೂರಿನಲಿರುವ ಬೃಹತ್‌ 
ಅ ದಾ ಲ 2) 


ಹೂಳು 
ತೆಗೆಯಲಾಗುತ್ತದೆಯೇ; ಕೊಳಚೆ 
ನೀರನ್ನು ಸಂಸ್ಕರಿಸಿ ಹೊರಗೆ 
ಬಿಡಲಾಗುತ್ತಿದೆಯೇ; 


ಬೃಹತ್‌ ಬೆಂಗಳೊರು "ಮಹಾನಗರ ಪಾಪ ವ್ಯಾಪ್ತಿಯಲ್ಲಿನ 
ರಾಜಕಾಲುವೆಗಳಲ್ಲಿ ವಾರ್ಷಿಕ ನಿರ್ವಾಹಣಾ ಯೋಜನೆಯ 
ಮೂಲಕ ಕಾಲಕಾಲಕ್ಕೆ ಹೂಳು ತೆಗೆಯಲಾಗುತ್ತಿರುತ್ತದೆ. 
ಒಳಚರಂಡಿ ಕೊಳವೆ ಮಾರ್ಗಗಳಲ್ಲಿ ಶೇಖರಣೆಯಾಗುವ 
ಹೂಳನ್ನು ಜಲಮಂಡಳಿಯ ಸುಪರ್ದಿಯಲ್ಲಿರುವ ಸಿವರ್‌ 
ಜೆಟ್ಟಿಂಗ್‌ ಯಂತ್ರಗಳನ್ನು ಬಳಸಿ ಕಾಲಕಾಲಕ್ಕೆ ಹೊಳನ್ನು 
ತೆಗೆಯಲಾಗುತ್ತಿದೆ. ಒಳಚರಂಡಿ ಕೊಳವೆ ಮಾರ್ಗಗಳ 
ಮೂಲಕ ತ್ಯಾಜ್ಯ ನೀರನ್ನು ಹತ್ತಿರವಿರುವ ತ್ಯಾಜ್ಯ ನೀರು 
ಶುದ್ದೀಕರಣ ಘಟಕಗಳಲ್ಲಿ ಸಂಸ್ಕರಿಸಿ, ಸಂಸ್ಕರಿಸಿದ ತ್ಯಾಜ್ಯ 
ನೀರನ್ನು ಪುನರ್‌ ಬಳಕೆ ಮಾಡಲಾಗುತ್ತಿದ್ದು ಸದರಿ ವಿವರ 
ಕೆಳಕಂಡಂತಿದೆ. 
> ಪ್ರಸ್ತುತ ಕೋರಮಂಗಲ ಮತ್ತು ಚಲ್ಲಘಟ್ಟ ಕಣಿವೆಯ 
ಘಟಕಗಳಿಂದ ದ್ವಿತೀಯ ಹಂತದಲ್ಲಿ 
ಶುದ್ದೀಕರಣಗೊಳ್ಳುವ 370 ಎಂ.ಎಲ್‌.ಡಿ ನೀರನ್ನು 
ಕೋಲಾರ ಜಿಲ್ಲೆಯ ಕೆರೆಗಳಿಗೆ ತುಂಬಿಸಲು ಸಣ್ಣ 
ನೀರಾವರಿ ಇಲಾಖೆಗೆ ಸರಬರಾಜು ಮಾಡಲಾಗುತ್ತಿದೆ. 
> ಪ್ರಸ್ತುತ ಕೋರಮಂಗಲ ಮತ್ತು ಚಲ್ಲಘಟ್ರ್ಟ ಕಣಿವೆಯ 
ಘಟಕಗಳಿಂದ ದ್ವಿತೀಯ ಹಂತದಲ್ಲಿ 
ಶುದ್ದೀಕರಣಗೊಳ್ಳುವ 60 ಎಂ.ಎಲ್‌.ಡಿ ನೀರನ್ನು 
ಆನೆಕಲ್ಲು ತಾಲ್ಲೂಕಿನ ಕೆರೆಗಳಿಗೆ ತುಂಬಿಸಲು ಸಣ್ಣ 
ನೀರಾವರಿ ಇಲಾಖೆಗೆ ಸರಬರಾಜು ಮಾಡಲಾಗುತ್ತಿದೆ. 
> ಪುಸ್ತುತ ಹೆಬ್ಬಾಳ ಕಣಿವೆಯ ಘಟಕಗಳಿಂದ ದ್ವಿತೀಯ 
ಹಂತದಲ್ಲಿ ಶುದ್ಧೀಕರಣಗೊಳ್ಳುವ 150 ಎಂ.ಎಲ್‌.ಡಿ 
ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ 


ತುಂಬಿಸಲು ಸಣ್ಣ ನೀರಾವರಿ ಇಲಾಖೆಗೆ ಸರಬರಾಜು 

ಮಾಡಲಾಗುತ್ತದೆ. 

> ಕಬ್ಬನ್‌ ಉದ್ಯಾನವನದಲ್ಲಿರುವ ತೃತೀಯ ಹಂತದ 4 
ಎಂ.ಎಲ್‌.ಡಿ ಘಟಕದಲ್ಲಿ ಶುದ್ಧೀಕರಣಗೊಳ್ಳುವ 
ನೀರನ್ನು ರಾಜಭವನ, ವಿಧಾನಸೌಧ, ಉಚ್ಛ 
ನ್ಯಾಯಾಲಯ, ಗಾಲ್ಫ್‌ ಕೋರ್ಸ್‌, ಕಬ್ಬನ್‌ಪಾರ್ಕ್‌, 
ನೆಹರು ಪ್ಲಾನಿಟೋರಿಯಂ, ಇಂದಿರಾಗಾಂಧಿ ಫೌಂಟೆನ್‌ 
ಪಾರ್ಕ್‌ಗಳ ನೀರಾವರಿಗಾಗಿ ಹಾಗೂ ಕುಡಿಯಲು 
ಹೊರತುಪಡಿಸಿ ಇತರೆ ಉದ್ದೇಶಗಳಿಗಾಗಿ ಸರಬರಾಜು 
ಮಾಡಲಾಗುತ್ತದೆ. 

> ಲಾಲ್‌ಬಾಗ್‌ನಲ್ಲಿರುವ ತೃತೀಯ ಹಂತದ 15 
ಎಂ.ಎಲ್‌.ಡಿ ಘಟಕದಲ್ಲಿ ಶುದ್ದೀಕರಣಗೊಳ್ಳುವ 
ನೀರನ್ನು ಲಾಲ್‌ಬಾಗ್‌ ಉದ್ಯಾನವನಕ್ಕೆ ಸರಬರಾಜು 
ಮಾಡಲಾಗುತ್ತದೆ. 

> ಜಕ್ಕೂರಿನಲ್ಲಿರುವ ತೃತೀಯ ಹಂತದ 15 ಎಂ.ಎಲ್‌.ಡಿ 
ಘಟಕದಲ್ಲಿ ಶುದ್ದೀಕರಣಗೊಳ್ಳುವ ನೀರನ್ನು 
ಯಲಹಂಕದಲ್ಲಿರುವ ಕೆಪಿಸಿಎಲ್‌ ರವರ ವಿದ್ಯುತ್‌ 
ಉತ್ಪಾದನಾ ಸ್ಥಾವರಕ್ಕೆ ಸರಬರಾಜು ಮಾಡಲಾಗುತ್ತದೆ. 

> ಯಲಹಂಕದಲ್ಲಿರುವ 10 ಎಂ.ಎಲ್‌.ಡಿ ಘಟಕದಲ್ಲಿ 
ತೃತೀಯ ಹಂತದಲ್ಲಿ ಶುದ್ದೀಕರಣಗೊಳ್ಳುವ ನೀರನ್ನು 
ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ, ಐಎಎಫ್‌, 
ಬಿಇಎಲ್‌, ರೈಲ್‌ಚಕ್ರ ಕಾರ್ಬಾನೆ, ಐ.ಟಿ.ಸಿ ಇತ್ಯಾದಿ 
ಸಂಸ್ಥೆಗಳಿಗೆ ಸರಬರಾಜು ಮಾಡಲಾಗುತ್ತದೆ. 

> ದೇವನಹಳ್ಳಿಯಲ್ಲಿರುವ ತೃತೀಯ ಹಂತದ 40 
ಎಂ.ಎಲ್‌.ಡಿ ಘಟಕದಲ್ಲಿ ಶುದ್ಧೀಕರಣಗೊಳ್ಳುವ 
ನೀರನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ 
ಅಭಿವೃದ್ಧಿಗಾಗಿ ಸರಬರಾಜು ಮಾಡಲಾಗುತ್ತದೆ. 

> ವೃಷಭಾವತಿ ಕಣಿವೆಯಲ್ಲಿರುವ ತೃತೀಯ ಹಂತದ 60 

ಎಂ.ಎಲ್‌.ಡಿ ಘಟಕದಲ್ಲಿ ಶುದ್ಧೀಕರಣಗೊಳ್ಳುವ 

ನೀರನ್ನು ಮೆ॥ ಅರವಿಂದ್‌ ಮಿಲ್ಫ್‌ ಮೆ॥ ವಂಡರ್‌ 

ಬ್ಲೂಸ್‌ ಮತ್ತು ಮೆ॥ ನಂದಿ ಎಕನಾಮಿಕ್‌ ಕಾರಿಡಾರ್‌ 

ಎಂಟರ್‌ಪ್ರೈಸಸ್‌, ಮೆ ಭಾಗ್ಯಲಕ್ಷ್ಮೀ ಫಾರಂ ಮತ್ತು 

ಮೆ॥ ಟ್ಯಾಂಗ್‌ಲೈನ್‌ ಡೆವಲಪರ್ಸ್‌ (ಗ್ಲೋಬಲ್‌ ವಿಲೇಜ್‌) 

ಗಳಿಗೆ ಸರಬರಾಜು ಮಾಡಲಾಗುತ್ತದೆ. 


> ಕಾಡುಗೋಡಿಯಲ್ಲಿರುವ ದ್ದಿಶೀಯ ಹಂತದ 6 
ಎಂ.ಎಲ್‌.ಡಿ ಘಟಕದಲ್ಲಿ ಶುದ್ದೀಕರಣಗೊಳ್ಳುವ 
ನೀರನ್ನು ಮೆ॥ ಹೆಚ್‌ಪಿಸಿಎಲ್‌ ಗೆ ಸರಬರಾಜು 
ಮಾಡಲಾಗುತ್ತದೆ. 


ಉಳಿದ ಶುದ್ಧೀಕರಿಸಿದ ತ್ಯಾಜ್ಯ ನೀರನ್ನು ಸುತ್ತಮುತ್ತ ಇರುವ 
ಕೆರೆಗಳಿಗೆ ಹಿಕ ಪೂರಣಕ್ಷಾಗಿ ಹರಿಸಲಾಗುತ್ತದೆ. 


ಇ |ಇತ್ತೀಚಿ ಛ್‌ ನಗರದಲ್ಲಿ 

ಹರಿದ ನೀರಿನ ಪ್ರಮಾಣ ಎಷ್ಟು; | ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ತಗ್ಗು 

ಇನಸಲಥ ಕಡಾ ಬಂದ | ಪ್ರಡೀಶಗಳಲ್ಲಿ ಇರುವಂತಹ paadaliGsn ಪ್ರಮೋದ್‌ 

ಸಮಸ್ಯೆಗಳಾವುವು; ಬಡಾವಣೆ, ಜ್ಞಾನಭಾರತಿ ಬಡಾವಣೆ, ವಿಜಯಶ್ರೀ 
ಬಡಾವಣೆ, ಭವಾನಿ ಬಡಾವಣೆ, ಸಣ್ಣಕ್ಕಿ ಬಯಲು 
ಬಡಾವಣೆ, ವೀರಭದ್ರೇಶ್ವರ ಚಿತ್ರಮಂದಿರ, ಕೇಂದ್ರೀಯ 
ವಿಹಾರ್‌ ಅಪಾರ್ಟ್‌ಮೆಂಟ್‌, ಜೆ.ಎನ್‌.ಆರ್‌.ಸಿ, ಗೆದ್ದಲಹಳ್ಳಿ, 
ಕಸವನಹಳ್ಳಿ, ಜುನ್ನಸಂದ್ರ, ಪೈ ಬಡಾವಣೆ, 
ಹೆಚ್‌.ಎಸ್‌.ಆರ್‌. ಬಡಾವಣೆ ಹಾಗೂ ಇತರೆ ಪ್ರದೇಶಗಳು 
ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿರುತ್ತದೆ. 

ಬೃಹತ್‌ ಪ್ರಮಾಣದ ಳ ನೀರು | ಪ್ರಸ್ತುತ ರಾಜಕಾಲುವೆಗಳನ್ನು ಮಳ ನೀರು ಹರಿದ 

ಹಸ್ತಾ ಮಾಡಲು ರಾಜ | ಹೋಗಲು ಮಾತ್ರ ಬಳಸಲಾಗುತ್ತಿದ್ದ, ಮಳೆ ನೀರನ್ನು 

ಕಾಲುವೆಗಳನ್ನು ಬಳಸಲಾಗುತ್ತಿದೆಯೇ; ಸಂಗಹಿಸಲಾಗುತಿಲ್ಲ. 

ಈ ನೀರು ಕೆರೆಗಳಲ್ಲಿ ಶೇಖರಣೆ ಷ್‌ 

ಯಾಗಲು ಕೆರೆಗಳ ಹೂಳನ್ನು ಕಾಲ 

ಕಾಲಕ್ಕೆ ತೆಗೆಯಲಾಗುತ್ತಿದೆಯೇ; ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆರೆ 

ಜೆಂಗಳೂರಿನಲಿ ಈಗಿರುವ ` ನೀರಿನ | ವಿಭಾಗದಿಂದ ಈವರೆವಿಗೂ 85 ಕೆರೆಗಳನ್ನು ಸಮಗ್ರವಾಗಿ 

ಪ್ರಮಾಣವೆಪ್ಟು ಎಷ್ಟು ಶುದ್ಧ ನೀರನ್ನು | ಅಭಿವೃದ್ಧಿ ಪಡಿಸಲಾಗಿದ್ದು, ಕೆರೆಯಲ್ಲಿ ಮಳೆ ನೀರನ್ನು 

ಹೊಂದಿವೆ? ಸಂಗಹಿಸಲಾಗಿದೆ. 

ಸಂಖ್ಯೆ: ನಅಇ 362 ಎಂಎನ್‌ವೈ 2021 i AALS 
ಹಾ 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


ಅನುಬಂಧ-! 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ಬೃಹತ್‌ ಮಳೆನೀರುಗಾಲುವೆ ಸಾಗಿ 


ರಾಜಕಾಲುವೆಗಳೆ 
ಸಂಖ್ಯೆ 


ಸದರ ರಾಜಕಾಲ ುಷೆಗಳು ಬೆಳಂದೂರು ಕಿಡಿಗೆ ೫ ಸೇದಿ 


: ಪಿನಾಕಿ: ವೆಓಗೆ ಸೇ ಇಮುತ್ತದಿ. 


ನಾನ ವ 

ಹು ಪ್ರಪಭಾವತಿ ಕಣಿವೆಯಿಲದ | 

yy 4 

ನದಿಗೆ ಸೇರುತದೆ. | 

- 
ES NS ರ en ಪಳ ಅರ SY REN ಗಾಗ 

ರ ರಾಜಕಾಲುವೆಗಳು ವೃಷಭಾವ ತಿ ಕಣಿವೆಯಿಂದ 
ಭೆರಹೊಂಗಲ ಕರೆಗಿ ಸೇರುತದೆ. | 

") pl 4 j 


ಸದರಿ ರಾಜಕಾಲುವೆಗಳು ಹೆಬ್ಬಾಳ ಕಣಿವೆಗೆ ಸೇ ಭಿತಜ್ನ! 


ಸದರಿ ಠರಾಜಕಾಲುವೆಗಳು ಬೆಳ್ಳಂದೂರು, ವರ್ತೂರು ಕೆರೆಗೆ 
ಸೇರಿ ನಂತರ ದಕ್ಷಿಣ ಪಿವಾಕಿನಿ ನದಿಗೆ ಸೇರುತ್ತದೆ. | | 


ದರಿ ರಾಜಕಾಲುವೆಗಳು 58 ವೃಷಭಾವತಿ ಕಣಿವೆಗೆ | 
ಸೇರಿ ಮುಂದೆ ಭೈರಮಂಗಲ ಕರೆಯನ್ನು ಸೇರುತ್ತದೆ. | ! 
ಹಾಗೂ 66 keeisartts ಕಣಿವೆಗೆ ಸೇರಿ ಕಿಗೆ | ; 
ಬೆಳ್ಳಂದೂರು ಕೆರೆಗೆ ಸೇರುತ್ತದೆ. | 


ಸದರಿ ರಾಜಕಾಲುವೆಗಳು ವೃಷಭಾವತಿ mn | i 
ಕನಹ ನಂಗಳ ಕರೆಗೆ ಸ ರುತದೆ | 


pe] 


ಸದರಿ ರಾಜಕಾಲುವೆಗಳು ಚಿಕ್ಕಬಾಣಾವರ ಕೆರೆ. 

ಕರಿಫೋಬನಹಳ್ಳಿ ಕೆರೆ, ಡೊಡ್ಡಬಿದಿರೆಕಲ್ಲು ಕೆರೆ. 
ಬಾಗಲಗುಂಟಿೆ ಕೆರೆಗಳಿಗೆ ಹರಿದು ಅಂತಿಮವಾಗಿ 
ಅರ್ಕಾವತಿ ನದಿಗೆ ಸೇರುತ್ತದೆ. 


ಫು ) 1 
ಭನ ಆ ಸುಂತರೆರು 
ಬೃಹತ ಮಳೆ ನೀರುಗಾಲುವೆ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕ 

- 


ಸ po 
a 


